ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 


ದಿನಾ೦ಕ: 


ಕರ್ನಾಟಿಕ ವಿಧಾನಪರಿಷತ್ತು 
ಚುಕೆ, ರಹಿತ ಪ್ರಶ್ನೆ 


24-03-2021 ಪ್ರುಶ್ನೆ ಸ೦ಖ್ಯೆ: 1734 (1998) 


ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾ೦ಕ: 24-03-2021 


ಉತ್ತರಿಸುವ ಸಚಿವರು: ಮಾನ್ಯ ಪಶುಸಂಗೋಪನೆ ಸಚಿವರು 


ವಿಷಯ: 


ಗೋಹತ್ಯೆ ನಿಷೇಧ ಕಾಯ್ದೆಯಡಿ ಗಂಡು-ಕರುಗಳ ಬಗ್ಗೆ 


(ಅ) ಗೋಹತ್ಯೆ ವಿಷೇಧ ಕಾಯ್ದೆ ಕಾನೂನು ಜಾರಿಗೆ ಬಂದ ನಂತರ 
ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರು ಗಂಡು ಕರುಗಳನ್ನು ಹುಟ್ಟಿದ ತಕ್ಷಣ 
ತಾಯಿಯಿಂದ ಬೇರ್ಪಡಿಸಿ, ಗೋಶಾಲೆಗಳ ಮುಂದೆ ಮತ್ತು ಅರಣ್ಯಗಳಲ್ಲಿ ಬಿಟ್ಟಿ 
ಬರುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಕರುಗಳನ್ನು ಬಿರ್ವಹಣೆ ಮಾಡಲು ರೈತರಿಗೆ ಪ್ರತಿದಿನ 150 ರಿಂದ 200 
ರೂಪಾಯಿಗಳವರೆಗೆ ವೆಚ್ಚವಾಗುತ್ತಿದ್ದು, ರೈತರಿಗೆ ಸರ್ಕಾರದಿಂದ ಗಂಡು ಕರುಗಳ 
ನಿರ್ವಹಣೆಗೆ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆಯೇ; 


(ಇ) ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಗೆ ಬಂದ ನಂತರ ಎಷ್ಟು 
ಕರುಗಳನ್ನು ಗೋಶಾಲೆಗಳಿಗೆ ಬಿಡಲಾಗಿದೆ ; ಸರ್ಕಾರದಿಂದ ಎಷ್ಟು ಗೋಶಾಲೆಗಳನ್ನು 
ಕರುಗಳ ನಿರ್ವಹಣೆಗಾಗಿ ತೆರೆಯಲಾಗಿದೆ? (ಮಾಹಿತಿ ನೀಡುವುದು) 


